KA/ BG-GPO/2515/NVPP-47/2006-2008 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 








ಸಂಪುಟ ೧೪೧ ಬೆಂಗಳೂರು, ಗುರುವಾರ, ಜೂನ್‌ ೧, ೨೦೦೬ (ಜೇಷ್ಠ ೧೧ ಶಕವರ್ಷ ೧೯೨೮) ಸಂಚಿಕೆ ೨೨ 
ಭಾಗ - ೪ಎ 


4 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಹರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಮಾಂಗದ ಮೇರೆಗೆ ರಾಜಹಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ನಗರಾಭಿವೃದ್ಧಿ ಸಚೆವಾಲಯ 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 28 ಎಂ.ಎಲ್‌.ಆರ್‌. 2006 (ಬಿ.10), ಬೆಂಗಳೂರು, ದಿನಾಂಕ:18ನೇ ಏಪ್ರಿಲ್‌, 2006 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11(1(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮಾನ್ವಿ ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
ಶ್ರೀ ಚನ್ನಪ್ಪ ನಾಯಕ್‌ ಬಿನ್‌ ಹನುಮಂತ ನಾಯಕ್‌, ನಮಾಜ್‌ ಗಿರಿ ಗುಡ್ಡ, ಮಾನ್ವಿ. 
ಶ್ರೀ ಹನುಮಂತಪ್ಪ ಬಿನ್‌ ಈರಪ್ಪ ಕೋನಪುರ ಪೇಟೆ, ಮಾನ್ವಿ. 
ಶ್ರೀ ಅಮರೇಶ ಚಿಂಚಲ್‌ ಬಿನ್‌ ಪಂಪಣ್ಣ, ಆದಪುರ ಪೇಟೆ, ಮಾನ್ವಿ. 
ಶ್ರೀ ಹಸನ್‌ ಬಿನ್‌ ಅಬ್ದುಲಾ ಸಾಬ್‌, ಪಕೀರ್‌ ಮಾಡಿ, ಮಾನ್ವಿ. 
ಶ್ರೀ ಬಿ. ಪವನ್‌ ಕುಮಾರ್‌ ಬಿನ್‌ ನರಸಿಂಹಯ್ಯ ಶೆಟ್ಟಿ, ವಾಸವಿನಗರ, ಮಾನ್ವಿ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.878 ಬಿ.ಜಿ. ವಾಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಆನಾಸ 136 ಸಲಫ 2004, ಬೆಂಗಳೂರು, ದಿನಾಂಕ:25ನೇ ಏಪ್ರಿಲ್‌, 2006 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆನಾಸ 136 ಸಲಘ 2004, ದಿನಾಂಕ: 22.07.2005ರ ಕ್ರಮ ಸಂಖ್ಯೆ: 12ರಲ್ಲಿರುವ ಸರ್ಕಾರದ 
ನಾಮನಿರ್ದೇಶಿತ ಸದಸ್ಯರಾದ ಶ್ರೀ ಅರುಣಾ ಅಣ್ಣಿಗೇರಿ, ಅಡವಿಸೋಮಾಪುರ, ಗದಗ, ಗದಗ ಜಿಲ್ಲೆ, ಎಂಬುದಕ್ಕೆ ಬದಲಾಗಿ ಶ್ರೀ ಸಿ.ಎಸ್‌. ಪಾಟೀಲ್‌, 
ಪಾಟೀಲ್‌, ಕಾಂಪ್ಲೆಕ್ಸ್‌, ಬಸ್‌ ಸ್ಟ್ಯಾಂಡ್‌ ಎದುರು, ಸವದತ್ತಿ ರೋಡ್‌, ನರಗುಂದ, ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎಸ್‌. ವಿಶ್ವೇಶ್ವರಯ್ಯ 
ಪಿ.ಆರ್‌.879 ಪೀಠಾಧಿಕಾರಿ (ಪ್ರಭಾರ), ಆಹಾರ-3 ಶಾಖೆ, 
ಆಹಾರ, ನಾಗರಿಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಇಲಾಖೆ. 


ಟಾಂ ಯು YW Nm 
ಕ್‌ 


(೮೮೧) 


೮೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧, ೨೦೦೬ ಭಾಗ - ೪ಎ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 12 SDE 2005, Bangalore, Dated:24" April, 2006 

Whereas the draft of the following rules further to amend the Karnataka Civil Services 
(Classification, Control and Appeal) Rules, 1957, was published as required by clause (a), sub-section (2) 
of section 3 of the Karnataka State Civil Services Act, 1978 (Karnataka Act 14 of 1990) in Notification No. 
DPAR 12 SDE 2005, Dated: 22.03.2006 in Part-IV-A (P.R.No.319) of the Karnataka Gazette Dated: 
23.03.2006 inviting objections and suggestions from all persons likely to be affected thereby within fifteen 
days from the date of its publication in Official Gazette. 

Whereas, the said Gazette was made available to the public on 23rd March 2006. 

And whereas the objections and suggestions received in this behalf have been considered by the 
State Government. 

Now, therefore, in exercise of the powers conferred by sub-section (1) of section 3 read with 
section 8 of the Karnataka State Civil Services Act, 1978 (Karnataka Act 14 of 1990) the Government of 
Karnataka hereby makes the following rules, namely: 

RULES 

1. Title and Commencement: (1) These rules may be called the Karnataka Civil Services 
(Classification, Control and Appeal) (21st Amendment) Rules, 2006. 

(2) They shall come into force from the date of their publication in the Official Gazette. 

2. Amendment of rule 15: In rule 15 of the Karnataka Civil Services (Classification, Control and 
Appeal) Rules, 1957,- 

(1) after sub-rule (2A), the following shall be inserted, namely: 

"(2B) Notwithstanding anything contained in these rules,- 

(i) the Government in Urban Development Department, in respect of Government Servant 
holding a Group ‘A’ or 'ಔ' post whose services are lent to City Municipal Corporation by an 
order issued by the Government in Urban Development Department under the Karnataka 
Municipal Corporation Act, 1976. 

(ii) the Commissioner, City Municipal Corporation in respect of a Government servant holding a 
Group ‘C’ or Group 'ಔ' post whose services are lent to the City Municipal Corporation; 

Shall have the powers of the Appointing Authority for placing such Government Servant under 
suspension and of the Disciplinary Authority for the purpose of taking a disciplinary proceedings against 
him and to impose any of the penalties specified in clauses (i) to (iva) of rule 8 on such Government 
servant. It shall not be necessary for the Government in Urban Development Department or the 
Commissioner to get the approval of, or to consult, the lending authority or the appointing authority as the 
case may be, before placing such Government servant under suspension or imposing on him any of the 
said penalties." 

(2) for sub-rule (3), the following shall be substituted, namely: 

"(3) Notwithstanding anything contained in these rules where a Government servant referred to in 
sub-rule (2A) or sub-rule (2B),- 

(1) who is alleged to have committed any misconduct or misbehavior while serving in 718 
Panchayat, Taluk Panchayat, Grama Panchayat or Municipal Corporation is transferred, 
deputed or otherwise posted out of jurisdiction of the disciplinary authority referred to in sub- 
rule (2A) or (2B) before initiation of adisiciplinary proceeding against subh Government 
Servant, the same disciplinary authority shall have power to initiate disciplinary proceeding 
and to conclude or cause to be concluded the enquiry into articles of charges against such 
Government servant and to impose any of the penalties specified in clauses (i) to (iva) of rule 
8 on such Government servant: 
during pendency of disciplinary proceeding, a Government servant is transferred, deputed or 
otherwise posted out of jurisdiction of the disciplinary authority referred to in sub-rule (2A) or 
(2B) which initiated the disciplinary proceeding against such Government servant, the same 
disciplinary authority shall continue and conclude or caused to be continued or concluded the 
enquiry into articles of charges against such Government servant in accordance with these 
rules and shall have power to impose any of the penalties specified in clauses (i) to (iva) of 
rule 8 on such Government servant; 


(ii 


ಜ್‌ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧, ೨೦೦೬ ೮೮೩ 





Provided that an appeal against an order passed by the Chief Executive Officer or as the case 

may be the Commissioner under this sub-rule shall lie,- 

(i) inthe case of Government servant referred to in sub-clause (a) of clause (ii) of sub-rule (2A) 
or clause (ii) of sub0-rule (2B), to the Head of the Department to which such Government 
servant belongs; 

(ii) in the case of a doctor referred to in sub-clause (b) of clause (ii) of sub-rule (2A), to the 
Government." 

By Order and in the name of the Governor of Karnataka, 
K.V. RAMA 
PR- 880 Under Secretary to Government, 
Department of Personnel and Administrative Reforms (Service Rules-2). 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 137 ಪಿಐಎಂ 2006, ಬೆಂಗಳೂರು, ದಿನಾಂಕ:15ನೇ ಏಪ್ರಿಲ್‌, 2006 
ಕರ್ನಾಟಕ ರಾಜ್ಯಪತ್ರ ವಿಶೇಷ ಪತ್ರಿಕೆ ದಿನಾಂಕ: 27.05.2004ರಲ್ಲಿ ಪ್ರಕಟಗೊಂಡ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 03 ಪಿಐಎಂ 


2004, ದಿನಾಂಕ: 26.05.2004ರಲ್ಲಿ ಪ್ರಕಟಿಸಲಾದ ಭಾರತೀಯ ವೈದ್ಯ ಪದ್ಧತಿ ಮತ್ತು ಹೋಮಿಯೋಪತಿ ಇಲಾಖೆಯ ವೈದ್ಯರುಗಳ ಅಂತಿಮ ಬಡ್ತಿ 
ಪರಿಷ್ಕರಣೆಯ ಜೇಷ್ಠತಾ ಪಟ್ಟಿಯಲ್ಲಿ ಡಾ: ಆರ್‌. ರಾಜಶೇಖರ್‌, ವೈದ್ಯರು, ದರ್ಜೆ-2 (ನಿವೃತ್ತ ಇವರ ಅರ್ಹತಾ ದಿನಾಂಕಗಳನ್ನು ಕರ್ನಾಟಕ ರಾಜ್ಯ 


ಸಿವಿಲ್‌ ಸೇವಾ (ಮುಂಬಡ್ತಿ ವೇತನ ಮತ್ತು ಪಿಂಚಣಿ ಕ್ರಮ ಬದ್ಧತೆ) ಅಧಿನಿಯಮ 1973ರ ಸೆಕ್ಟನ್‌ 4ರನ್ವಯ ಈ ಕೆಳಕಂಡಂತೆ ನಿಗದಿಪಡಿಸಲಾಗಿದೆ. 











ಜೇಷ್ಟತಾ ಪಟ್ಟಿಯಲ್ಲಿನ ಕ್ರಮಸಂಖ್ಯೆ ವೃಂದ ಪೂರ್ವಾನ್ಹಯ ಮುಂಬಡ್ತಿಗೆ ಅರ್ಹತಾ ದಿನಾಂಕ 
136 ವೈದ್ಯರು, ದರ್ಜೆ-2 31.05.1992 
78 ವೈದ್ಯರು, ದರ್ಜೆ-1 01.03.1996 

















ಮೇಲ್ಕಂಡ ವೈದ್ಯರು ವಯೋ ನಿವೃತ್ತಿ ಹೊಂದಿರುವುದರಿಂದ, ಕರ್ನಾಟಕ ನಾಗರೀಕ ಸೇವಾ (ಆರ್‌.ಪಿ.ಪಿ.ಪಿ.) ಕಾಯ್ದೆ 1973ರ ಸೆಕ್ಷನ್‌ 6 
ಮತ್ತು 7ರಡಿಯಲ್ಲಿ ನಿವೃತ್ತಿ ವೇತನ ಮತ್ತು ಉಪದಾನಗಳನ್ನು ಪರಿಷ್ಕರಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌. ಕೃಷ್ಣಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಪಿ.ಆರ್‌.891 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 57 ಸಿಎನ್‌ಎಸ್‌ 2006, ಬೆಂಗಳೂರು, ದಿನಾಂಕ:22ನೇ ಮಾರ್ಚ್‌, 2006 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 11)ರ ಕಲಂ 29ರ ಉಪ ಕಲಂ (1)ರ 
ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಧಾರವಾಡ ಜಿಲ್ಲೆ ಕುಂದಗೋಳ ತಾಲ್ಲೂಕಿನ ಸಂಶಿ, 
ಚಿಕ್ಕರ್ತಿ, ತರ್ಲಘಟ್ಟ ಮತ್ತು ಗುಡೇನಕಟ್ಟ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕುಗಳ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 


ಸಂಶಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., 
1. ಶ್ರೀ ಉಮೇಶ ಯಲ್ಲಪ್ಪ ಮುಳ್ಳೊಳ್ಳಿ. 
2. ಶ್ರೀಮತಿ ಪ್ರೇಮಾ ಶೇಖಪ್ಪ ಧರಣಿ. 
3. ಶ್ರೀ ನೀಲಪ್ಪ ಯಲ್ಲಪ್ಪ ಹಾದಿಮನಿ. 
ತರ್ಲಘಟ್ಟ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., 
1. ಶ್ರೀಮತಿ ಫಕ್ಕೀರವ್ವ ಬಸಪ್ಪ ಲೆಕ್ಕಿಕೊಪ್ಪ ಸಾ: ತರ್ಲಘಟ್ಟ. 


2. ಶ್ರೀ ಅಶೋಕಗೌಡ ಚಂದ್ರಗೌಡ ದೇಸಾಯಿ, ಸಾ: ನೇಲಗುಡ್ಡ. 


3. ಶ್ರೀ ಯಲ್ಲಪ್ಪ ಪರಸಪ್ಪ ದೊಡ್ಡಮನಿ, ಸಾ: ತರ್ಲಘಟ್ಟ. 


ಪಿ.ಆರ್‌.892 


ಚಿಕ್ಕರ್ತಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., 
1. ಶ್ರೀ ಲಕ್ಷ ಪ್ರ ಭೀಮಪ್ಪ ದ್ಯಾವನೋರ. 
2. ಶ್ರೀಮತಿ ಕಮಲವ್ವ ಕೋಂ ಮ. ಸೊರಟೂರ. 
3. ಶ್ರೀ ಮಲ್ಲಪ್ಪ ಪೂ. ಹಿತ್ತಲಮನಿ. 
ಗುಡೇನಕಟ್ಟಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., 
1. ಶ್ರೀ ಅನ್ನಪ್ಪ ತಿಪ್ಪಣ್ಣಾ ನೆಲ್ಲೂರ ಸಾ: ಕಡಪಟ್ಟಿ. 
2. ಶ್ರೀಮತಿ ನೀಲವ್ವ ಕೋಂ ಅಡಿವೆಪ್ಪ ಕುಸುಗಲ್ಲ ಸಾ: ಗುಡೇನಕಟ್ಟಿ. 
3. ಶ್ರೀ ಮಲ್ಲಪ್ಪ ಶಿಕಾಳೆ, ಸಾ: ಕಡಪಟ್ಟಿ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 


೮೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧, ೨೦೦೬ ಭಾಗ - ೪ಎ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಸಾಇ 226 ಪಿಎಂಎಸ್‌ 2005, ಬೆಂಗಳೂರು, ದಿನಾಂಕ:24ನೇ ಏಪ್ರಿಲ್‌, 2006 
1872 ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ 6 ಮತ್ತು 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ (ಕರ್ನಾಟಕ) ನಿಯಮಗಳು 1961 ರಂತೆ ಕಾರ್ಯನಿರ್ವಹಿಸಲು ಪಾಸ್ಟರ್‌ ಬಿ. ಡೇನಿಯಲ್‌, ಬೆಥೆಸ್ಟ್‌ ಬ್ರದರನ್‌ 
ಕ್ರಿಶ್ಚಿಯನ್‌ ಅಸೆಂಬ್ಲಿ ಚರ್ಚ್‌, ವಿನೋಬಾ ನಗರ-1132/ ಬಿ, ಗದಗ ರಸ್ತೆ, ಹುಬ್ಬಳ್ಳಿ-580020 ಇವರಿಗೆ ಮೇಲಿನ ಕಾಯ್ದೆಯಡಿಯಲ್ಲಿ ಕರ್ನಾಟಕದಲ್ಲಿ 
ವಿವಾಹ ವಿಧಿಯನ್ನು ನೆರವೇರಿಸಲು ಸದರಿ ಕಾಯ್ದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ಅನುಮತಿಯನ್ನು ಈ 
ಮೂಲಕ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಮಹಂತೇಶಯ್ಯ 
ಪಿ.ಆರ್‌.894 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು). 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 56 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:21ನೇ ಮಾರ್ಚ್‌, 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 11)ರ ಕಲಂ 29ರ ಉಪ ಕಲಂ (1)ರ 
ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲ್ಲೂಕಿನ ತೋಟ 
ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ (ತುಮ್‌ಕೋಸ್‌) ಚನ್ನಗಿರಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಜಿ.ವಿ. ಮಲ್ಲಿಕಾರ್ಜುನ ಬಿನ್‌ ಜಿ. ವೀರಭದ್ರಪ್ಪ, ಲಿಂಗದಹಳ್ಳಿ ಗ್ರಾಮ, ಚನ್ನಗಿರಿ ತಾಲ್ಲೂಕು. 
2. ಶ್ರೀಮತಿ ಸುಧಾ ಕೋಂ ಕೆ.ಬಿ. ಪಂಚಾಕ್ಷರಿ, ಕಗತ್ತೂರು ಗ್ರಾಮ, ಚನ್ನಗಿರಿ ತಾಲ್ಲೂಕು. 
3. ಶ್ರೀ ಜಿ. ಹನುಮಂತಪ್ಪ ತಾಯಿ ಕೆಂಚಮ್ಮ ದಾಗಿನಕಟ್ಟೆ ಗ್ರಾಮ, ಚನ್ನಗಿರಿ ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌.895 ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 1 SMR 2006, Bangalore, Dated:25" April, 2006 
In exercise of the powers conferred by clause (ff) of rule 3 of the Karnataka Government Servants 
(Medical Attendance) Rules 1963, the Government of Karnataka hereby adds the following items after 
item 153 of Schedule | to the said rules, namely: 
154. Shilpasri Nursing Home, Nehru Nagar, Mandya. 
155. Pragathi Hospital, Ist Cross, S.S. Puram, Tumkur-572102. 
156. Bapuji Child Health Institute & Research Centre, Davangere-577004. 
157. Smt. Savithramma & Sri Shanasappa Hospital & Research Centre, Municiple Circle, Hassan 
Road, Arsikere-573103, Hassan District. 
158. E.T.C.M. Hospital, Kolar. 
159. Pristine Hospital, No.877, Modi Hospital Road, West of Chord Road, 11೧6 Stage Exin., 
Bangalore. 
160. Rajeev Hospital, Government Hospital Road, Hassan-573201. 
161. Chandrakala Hospital & Institute of Medical Research, Kalidasa Road, Jayalakshmipuram, 
Mysore-12. 
162. Dr. N.K. Thammaiah Hospital, Belgumba Road, Kuvempunagar, Tumkur-572103. 
163. Akshaya Nursing Home, 3rd Cross, Gowripet, Kolar-563101. 
164. Sukshema Hospital, Shamanur Road, Davanagere. 
165. Doddamane Hospital, Tumkur. 
By Order and in the name of the Governor of Karnataka, 
K.V. RAMA 
PR- 896 Under Secretary to Government, 
Department of Personnel and Administrative Reforms (Service Rules-2). 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧, ೨೦೦೬ ೮೮೫ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 52 ಎಲ್‌ಆರ್‌ಎ 2005, ಬೆಂಗಳೂರು, ದಿನಾಂಕ:28ನೇ ಏಪ್ರಿಲ್‌, 2006 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ (1962ರ ಕರ್ನಾಟಕ ಕಾಯ್ದೆ 10ರ) ಕಲಂ 77ಎ ಉಪ ಕಲಂ (1)ರನ್ವಯ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ ಆರ್‌ಡಿ 147 ಎಲ್‌ಆರ್‌ಎ 98 ಭಾಗ-1 ದಿನಾಂಕ 31.05.2002ರಲ್ಲಿ ಉಪ ವಿಭಾಗಾಧಿಕಾರಿ, ಶಿವಮೊಗ್ಗ ಇವರನ್ನು 7ಎ 
ಅರ್ಜಿಗಳನ್ನು ಇತ್ಯರ್ಥಪಡಿಸಲು ನೇಮಕ ಮಾಡಿದ್ದನ್ನು ರದ್ದುಪಡಿಸಿ ಅವರ ಬದಲಿಗೆ, ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕೇಂದ್ರ ಸ್ಥಾನಿಕ ಸಹಾಯಕ ಅವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 7ಎ ಅರ್ಜಿಗಳನ್ನು ಇತ್ಯರ್ಥಗೊಳಿಸುವ ಅಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. 
ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆರ್‌ಡಿ 52 ಎಲ್‌ಆರ್‌ಎಂ 2005 ದಿನಾಂಕ: 12.05.2005ರಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕೇಂದ್ರ ಸ್ಥಾನಿಕ 
ಸಹಾಯಕರು ಇವರನ್ನು ಭದ್ರಾವತಿ ತಾಲ್ಲೂಕಿನ 7ಎ ಅರ್ಜಿಗಳನ್ನು ಇತ್ಯರ್ಥಪಡಿಸುವ ಅಧಿಕಾರಿಯನ್ನಾಗಿ ನೇಮಕ ಮಾಡಿದ್ದನ್ನು ರದ್ದುಪಡಿಸಿ ಅವರ 
ಬದಲಿಗೆ ಉಪ ವಿಭಾಗಾಧಿಕಾರಿ, ಶಿವಮೊಗ್ಗ ಇವರನ್ನು 7ಎ ಅರ್ಜಿಗಳನ್ನು ಇತ್ಯರ್ಥಗೊಳಿಸುವ ಅಧಿಕಾರಿಯನ್ನಾಗಿ ನೇಮಕ ಮಾಡಿ ಅಧಿಸೂಚನೆ 
ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಚಿಕ್ಕರಾಜು 
ಪಿ.ಆರ್‌.911 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ) 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 33 ಪಿಎಂಎಸ್‌ 2005, ಬೆಂಗಳೂರು, ದಿನಾಂಕ:2ನೇ ಮೇ, 2006 

1872 ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ 6 ಮತ್ತು 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ (ಕರ್ನಾಟಕ) ನಿಯಮಗಳು 1961 ರಂತೆ ಕಾರ್ಯನಿರ್ವಹಿಸಲು ಪಾಸ್ಟರ್‌ ಬಿ. ಬೋವಾಜ್‌ ಬಿನ್‌ ಬಸಪ್ಪ, 
ಕರ್ನಾಟಕ ಪಾಸ್ಟರ್ಸ್‌ ಚರ್ಚ್‌, ದಾಸರ ಕಾಲೋನಿ, 2ನೇ ಕ್ರಾಸ್‌, ಶಿರಾಳಕೊಪ್ಪ ಪೋಸ್ಟ್‌-577428, ಶಿಕಾರಿಪುರ ತಾಲ್ಲೂಕು, ಶಿವಮೊಗ್ಗ ಜಿಲೆ, ಇವರಿಗೆ 
ಮೇಲಿನ ಕಾಯ್ದೆಯಡಿಯಲ್ಲಿ ಕರ್ನಾಟಕದಲ್ಲಿ ವಿವಾಹ ವಿಧಿಯನ್ನು ನೆರವೇರಿಸಲು ಸದರಿ ಕಾಯ್ದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ 

ಷರತ್ತಿಗೊಳಪಟ್ಟು ಅನುಮತಿಯನ್ನು ಈ ಮೂಲಕ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ.ಎಸ್‌. ಮಹಂತೇಶಯ್ಯ 
ಪಿ.ಆರ್‌.912 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು). 


ಅಧಿಸೂಚನೆ 
ಸಂಖ್ಯೆ: ಒಸಾಇ 135 ಪಿಎಂಎಸ್‌ 2005, ಬೆಂಗಳೂರು, ದಿನಾಂಕ:2ನೇ ಮೇ, 2006 

1872 ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ 6 ಮತ್ತು 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ (ಕರ್ನಾಟಕ) ನಿಯಮಗಳು 1961 ರಂತೆ ಕಾರ್ಯನಿರ್ವಹಿಸಲು ಪಾಸ್ಟರ್‌ ಪಾಲ್ಸ್‌ನ್‌ ಪೌಲಸ್‌, ಬೆಥೆಸ್ತಾ ಅಸೆಂಬ್ಲಿ 
ಚರ್ಚ್‌, ನಂ.72, ಮಾಸ್ಕ್‌ ರಸ್ತೆ, ಪ್ರೇಜರ್‌ ಟೌನ್‌, ಬೆಂಗಳೂರು-560005, ಇವರಿಗೆ ಮೇಲಿನ ಕಾಯ್ದೆಯಡಿಯಲ್ಲಿ ಕರ್ನಾಟಕದಲ್ಲಿ ವಿವಾಹ ವಿಧಿಯನ್ನು 

ನೆರವೇರಿಸಲು ಸದರಿ ಕಾಯ್ದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ಅನುಮತಿಯನ್ನು ಈ ಮೂಲಕ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ.ಎಸ್‌. ಮಹಂತೇಶಯ್ಯ 
ಪಿ.ಆರ್‌.913 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು). 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 10 SSC 2005, Bangalore, Dated:28" April, 2006 

In exercise of the powers conferred by sections 16 and 18 of the Karnataka Public Service 
Commission (Conduct of Business and Additonal Functions) Act, 1959 (Karnataka Act 20 of 1959), the 
Government of Karnataka in consultation with the Kamataka Public Service Commission hereby makes 
the following rules further to amend the Karnataka Public Service Commission (Conduct of Service 
Examination) Rules, 1965, namely: 

1. Title and Commencement: (1) These rules may be called the Karnataka Public Service 
Commission (Conduct of Service Examination) (Amendmet) Rules, 2006. 

(2) They shall come into force from the date of their publication in the official Gazette. 

2. Amendment of rule 12: In sub-rule (1) of rule 12 of the Karnataka Public Service Commission 
(Conduct of Service Examination) Rules, 1965, for the words "sixty days", the words "thirty days” shall be 
substituted. 

By Order and in the name of the Governor of Karnataka, 
DEVARAJU 
PR- 914 Under Secretary to Government, 
Department of Personnel and Administrative Reforms (Service Rules-1). 


೮೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧, ೨೦೦೬ ಭಾಗ - ೪ಎ 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 28 ಎಂ.ಎಲ್‌.ಆರ್‌. 2006(ಎ-2), ಬೆಂಗಳೂರು, ದಿನಾಂಕ:21ನೇ ಏಪ್ರಿಲ್‌, 2006 

ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11(1)(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹರಿಹರ ನಗರ ಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
ಶ್ರೀ ಡಿ. ಪುಂಡಲೀಕ ರಾವ್‌ ಬಿನ್‌ ದುರುಗೋಜಿ ದೇವೇಂದ್ರಪ್ಪ, ನಡವಳಪೇಟೆ, ಹರಿಹರ. 
ಶ್ರೀಮತಿ ವಿ. ಹೊನ್ನಮ್ಮ ಕೋಂ ವಿಜಯಕುಮಾರ್‌, ವಿದ್ಯಾನಗರ, ಸಿ ಬ್ಲಾಕ್‌, 3ನೇ ರಸ್ತೆ, ವಾಲ್ಮೀಕಿ ನಗರ, ಹರಿಹರ. 
ಶ್ರೀ ಲತೀಫ್‌ ಸಾಬ್‌ ಬಿನ್‌ ಹುಸೇನ್‌ ಸಾಬ್‌, ಇಮಾಮುಲ್ಲಾ ಹರಿಹರ. 
ಶ್ರೀ ಶ್ರೀನಿವಾಸ್‌ ಮೆಹರ್ವಾಡೆ ಬಿನ್‌ ಶಂಕರ ಸಾ ಮಹಾರ್ವಾಡೆ, ಕುಂಬಾರ್‌ ಓಣಿ, ವಿರಕ್ತಮಠದ ಹತ್ತಿರ, ಹರಿಹರ. 
ಶ್ರೀ ಹೆಚ್‌. ವೀರಣ್ಣ ಬಿನ್‌ ಹೊಳೆಯಪ್ಪ, 2ನೇ ಮೈನ್‌, 3ನೇ ಕ್ರಾಸ್‌, ಹರ್ಲಾಪುರ, ಹರಿಹರ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಜಿ. ವಾಲಿ 
ಪಿ.ಆರ್‌.915 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ಟಾ ಯು YW ಜು 
ಬತ ಷ್ಟ ರ ಚ ಗ 


ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 28 ಎಂ.ಎಲ್‌.ಆರ್‌. 2006(ಎ-3), ಬೆಂಗಳೂರು, ದಿನಾಂಕ:25ನೇ ಏಪ್ರಿಲ್‌, 2006 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11(1)(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರಾಣಿಬೆನ್ನೂರು ನಗರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ 
ಮಾಡಿದೆ. 
ಶ್ರೀ ಪಿ.ಕೆ. ಹಂಜಿನಮನಿ, ಕೋಟೆ, ತಾಲ್ಲೂಕು, ರಾಣಿಬೆನ್ನೂರು. 
ಶ್ರೀ ಕೆ.ಬಿ. ಜಲ್ಲಾವರ, ಹರಳಯ್ಯ ನಗರ, ರಾಣಿಬೆನ್ನೂರು. 
ಶ್ರೀ ಬಸವರಾಜ ವೀರಬಸಪ್ಪ ರೊಡ್ಡನವರ, ರೊಡ್ಡನವರ ಓಣಿ, ರಾಣಿಬೆನ್ನೂರು. 
ಶ್ರೀ ಮುನ್ನ ಉರುಫ್‌ ಮಹಮದ್‌ ಜಿಕ್ರಿಯ, ಅಬ್ದುಲ್‌ ರಹೀಮ್‌ ಸಾಬ್‌ ಅಂಬೂರಿ, ಕೋಟೆ, ರಾಣಿಬೆನ್ನೂರು. 
ಶ್ರೀಮತಿ ದುರ್ಗವ್ವ ಕೋಂ ದ್ಯಾಮಪ್ಪ, ಮಳಗಿ, ಮ್ಯಾಗೇರಿ ಓಣಿ, ಕುರುಬಗೆರೆ, ರಾಣಿಬೆನ್ನೂರು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಜಿ. ವಾಲಿ 
ಪಿ.ಆರ್‌.916 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ಟಾಂ ಯು YW Nm 
ದು ಗಡ ಸ... 0೫. 1 


ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 28 ಎಂ.ಎಲ್‌.ಆರ್‌. 2006(ಬಿ-3), ಬೆಂಗಳೂರು, ದಿನಾಂಕ:21ನೇ ಏಪ್ರಿಲ್‌, 2006 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11(1)(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸುರಪುರ ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 


1. ಶ್ರೀ ವಜಾತು ಹುಸೇನ ತಂದೆ ಶಾಕತ ಹುಸೇನ, ಸುರಪುರ. 
2. ಶ್ರೀ ಶರಣಪ್ಪಾ ಕೊಟ್ರಪ್ಪ ದೊಣ್ಣಿಗೆರೆ, ಸುರಪುರ. 
3. ಶ್ರೀ ಭೀಮಾಶಂಕರ ಚಂದಪ್ಪ ಬಿಲ್ಲವ, ಹಸನಾಪುರ. 
4. ಶ್ರೀಮತಿ ಸಿದ್ದಮ್ಮ ಕೋಂ ಪಾರಪ್ಪ ಗುತ್ತೇದಾರ, ಸುರಪುರ. 
5. ಶ್ರೀ ತೌಪೀಕ ತಂದೆ ಮಹ್ಮದ ಯೂನೂಸ ಅರಕೇರಿ, ಸುರಪುರ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಜಿ. ವಾಲಿ 
ಪಿ.ಆರ್‌.917 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 28 ಎಂ.ಎಲ್‌.ಆರ್‌. 2006(ಬಿ-3), ಬೆಂಗಳೂರು, ದಿನಾಂಕ:21ನೇ ಏಪ್ರಿಲ್‌, 2006 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11(1)(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹಾನಗಲ್‌ ಪುರಸಭೆಗೆ ಸದಸ್ಕರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಚಾಮಣ್ಣ ಸಾಬ್‌ ಐ ಕಿತ್ತೂರು, ಹಾನಗಲ್‌. 
2. ಶ್ರೀ ದೇವೇಂದ್ರಪ್ಪ ಜಿ. ಸವಣೂರು, ಹಾನಗಲ್‌. 
3. ಶ್ರೀ ಪ್ರಮೋದ್‌ ವಿಠಲಪ್ಪ ಬೇದ್ರೆ, ಹಾನಗಲ್‌. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧, ೨೦೦೬ ೮೮೭ 





4. ಶ್ರೀ ಪ್ರಭು ಎಸ್‌. ಕಬ್ಬೂರ್‌, ಹಾನಗಲ್‌. 
5. ಶ್ರೀ ಹನುಮಂತಪ್ಪ ರಾಮಪ್ಪ ಯಲ್ಲೂರ್‌, ಹಾನಗಲ್‌. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಜಿ. ವಾಲಿ 
ಪಿ.ಆರ್‌.918 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 28 ಎಂ.ಎಲ್‌.ಆರ್‌. 2006(ಬಿ-4), ಬೆಂಗಳೂರು, ದಿನಾಂಕ:21ನೇ ಏಪ್ರಿಲ್‌, 2006 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11(1)(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನರಗುಂದ ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಡಾ: ಪ್ರಭು ಎಸ್‌. ಹೂಗಾರ, ಸಾ. ದಂಡಾಪುರ, ನರಗುಂದ. 
2. ಶ್ರೀಮತಿ ರತ್ನಾ ಚಂದ್ರಶೇಖರಯ್ಯ ಗುಡ್ಡಾಪೂರ ಮಠ, ಕಸಬಾ ನರಗುಂದ. 
3. ಶ್ರೀ ಮಹೇಶ ಫಕೀರಪ್ಪ ಚಲವಾದಿ, ದಂಡಾಪುರ, ನರಗುಂದ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಜಿ. ವಾಲಿ 
ಪಿ.ಆರ್‌.919 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 28 ಎಂ.ಎಲ್‌.ಆರ್‌. 2006(ಬಿ-5), ಬೆಂಗಳೂರು, ದಿನಾಂಕ:21ನೇ ಏಪ್ರಿಲ್‌, 2006 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11(1)(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹಿರಿಯೂರು ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 


1. ಶ್ರೀ ಮಾರಪ್ಪನ್‌ ಪಿ. ಬಿನ್‌ ಪೆರಿಯಪ್ಪ ರೆಡ್ಡಿ, ಠಾಗೂರ್‌ ರಸ್ತೆ, ಹಿರಿಯೂರು. 
2. ಶ್ರೀಮತಿ ವಯಲೆಟ್‌ ಮೇರಿ ಕೋಂ ಮೈಕಲ್‌, ಮೇರಿ ಕಾಲೋನಿ, ಹಿರಿಯೂರು. 
3. ಶ್ರೀ ವಯಕಮದ್‌ ಷಮೀವುಲ್ಲಾ ಬಿನ್‌ ಬಾಷಾ ಸಾಬ್‌, ಆಜಾದ್‌ ನಗರ, ಹಿರಿಯೂರು. 
4. ಶ್ರೀ ಕೆಂಚಪ್ಪ (ಹೆಗ್ಗರೆ) ಬಿನ್‌ ಹನುಮಂತಪ್ಪ, ಹರಿಶ್ಚಂದ್ರಘಾಟ್‌, ಹಿರಿಯೂರು. 
5. ಶ್ರೀ ದುರ್ಗೋಜಿ ಬಿನ್‌ ದುರ್ಗಪ್ಪ, ಗೋಪಾಲಪುರ, ಹಿರಿಯೂರು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಜಿ. ವಾಲಿ 
ಪಿ.ಆರ್‌.920 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 28 ಎಂ.ಎಲ್‌.ಆರ್‌. 2006(ಬಿ-6), ಬೆಂಗಳೂರು, ದಿನಾಂಕ:21ನೇ ಏಪ್ರಿಲ್‌, 2006 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11(1)(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮಾಲೂರು ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಕೆ. ದಿನೇಶ್‌ಬಾಬು ತಂದೆ ಎಂ. ಕೃಷ್ಣಮೂರ್ತಿ, ಮಾರುತಿ ಬಡಾವಣೆ, ಮಾಲೂರು ಟೌನ್‌. 
2. ಶ್ರೀ ಪಾಪಣ್ಣ ತಂದೆ ಮುನಿಯಪ್ಪ ಅಂಬೇಡ್ಕರ್‌ ಕಾಲೋನಿ, ಮಾಲೂರು ಟೌನ್‌. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಜಿ. ವಾಲಿ 
ಪಿ.ಆರ್‌.921 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 28 ಎಂ.ಎಲ್‌.ಆರ್‌. 2006(ಸಿ-1), ಬೆಂಗಳೂರು, ದಿನಾಂಕ:25ನೇ ಏಪ್ರಿಲ್‌, 2006 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 352(1ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬನ್ನೂರು ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ 
ಮಾಡಿದೆ. 
ಕೃಷ್ಣೇಗೌಡ ಬಿನ್‌ ಚಿಕ್ಕರಾಜೇಗೌಡ, ತ್ಯಾಗರಾಜನಗರ, ಬನ್ನೂರು ಟೌನ್‌, ಟಿ. ನರಸೀಪುರ ತಾಲ್ಲೂಕು. 
ಅಬೂದ್‌ ವಾಜೀದ್‌ ಬಿನ್‌ ಮಹಮದ್‌ ಇಸಾಕ್‌, ಮಾರ್ಕೆಟ್‌ ರಸ್ತೆ, ಬನ್ನೂರು, ಟಿ.ನರಸೀಪುರ ತಾಲ್ಲೂಕು. 
ಶ್ರೀ ಬಿ. ಬೈರವಮೂರ್ತಿ ಬಿನ್‌ ಬಸವಯ್ಯ, ಜೈಭೀಮ ನಗರ, ಬನ್ನೂರು, ಟಿ. ನರಸೀಪುರ ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಜಿ. ವಾಲಿ 
ಪಿ.ಆರ್‌.922 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


1. ಶ್ರೀ 
2. ಶ್ರೀ 
3. 


೮೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧, ೨೦೦೬ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 28 ಎಂ.ಎಲ್‌.ಆರ್‌. 2006(ಿ-2), ಬೆಂಗಳೂರು, ದಿನಾಂಕ:25ನೇ ಏಪ್ರಿಲ್‌, 2006 

ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 352(1ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತುರುವೇಕೆರೆ ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ 
ಮಾಡಿದೆ. 

1. ಶ್ರೀ ಜಪುರುಲ್ಲಾ ಖಾನ್‌ ತಂದೆ ಬುಡೇನ್‌ ಸಾಬ್‌, ಬಾವಿಕೆರೆ, ತುರುವೇಕೆರೆ ಟೌನ್‌. 

2. ಶ್ರೀ ಮಂಜುನಾಥ ತಂದೆ ಹೊನ್ನಯ್ಯ, ವಿನೋಬನಗರ, ತುರುವೇಕೆರೆ ಟೌನ್‌. 

3. ಶ್ರೀಮತಿ ಮಂಜುಳ ತಂದೆ ಶಂಕರಪ್ಪ, ಹೊರಪೇಟೆ, ತುರುವೇಕೆರೆ ಟೌನ್‌. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಜಿ. ವಾಲಿ 
ಪಿ.ಆರ್‌.923 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 28 ಎಂ.ಎಲ್‌.ಆರ್‌. 2006(ಸಿ-3), ಬೆಂಗಳೂರು, ದಿನಾಂಕ:21ನೇ ಏಪ್ರಿಲ್‌, 2006 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 352(1ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರಗೂರು ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ 
ಮಾಡಿದೆ. 
1. ಶ್ರೀ ಎಸ್‌.ಹೆಚ್‌. ಲಿಂಗರಾಜು ಬಿನ್‌ ಹನುಮನಾಯ್ಕ, ನಾಯಕರ ಬೀದಿ, ಸರಗೂರು ಟೌನ್‌, ಹೆಚ್‌.ಡಿ. ಕೋಟೆ ತಾಲ್ಲೂಕು. 
2. ಶ್ರೀ ಎಸ್‌.ಎಸ್‌. ಸೋಮಪ್ರಭು ಬಿನ್‌ ಎಸ್‌.ಇ. ಸುರೇಂದ್ರಯ್ಕ, ಸರಗೂರು ಟೌನ್‌, ಹೆಚ್‌.ಡಿ. ಕೋಟೆ ತಾಲ್ಲೂಕು. 
3. ಶ್ರೀಮತಿ ಹಸೀನ ಬಾನು ಬಿನ್‌ ಅಬ್ದುಲ್‌ ಅಜೀಜ್‌, ದೇವರಾಜ ಬಡಾವಣೆ, ಸರಗೂರು ಟೌನ್‌, ಹೆಚ್‌.ಡಿ. ಕೋಟೆ ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಜಿ. ವಾಲಿ 
ಪಿ.ಆರ್‌.924 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


HOME AND TRANSPORT SECRETARIAT 
NOTIFICATION 

No. HD 48 PCR 2006, Bangalore, Dated:8" May, 2006 
In pursuance of the Provisions contained in Section 6 of the Delhi Speical Police Establishment 
Act, 1946 (Central Act XXV of 1946) read with Section 21 of the Central Clauses Act, 1897 (Central Act X 
of 1897), the Government of Karnataka accords consent to the extension of powers and jurisdiction to the 
member of the Delhi Special Police Establishment for registration and investigation of case registered in 
Bangalore District, Kalasipalya Police Station Cr. No.12/2005, U/S 489 (B & C) IPC, against the accused 
for their fraudulent acts, and any other public servants or persons, in relation to, or in connection with the 
said offences, and any other offences committed in the course of the same transaction, arising out of the 

same facts, in regard to said case, within the whole State of Karnataka. 
By Order and in the name of the Governor of Karnataka, 
R. RANGAMANI 
PR- 925 Under Secretary to Government, 
Home and Transport Department (Crimes). 


NOTIFICATION 

No. HD 49 PCR 2006, Bangalore, Dated:8" May, 2006 
In pursuance of the Provisions contained in Section 6 of the Delhi Special Police Establishment 
Act, 1946 (Central Act XXV of 1946) read with Section 21 of the Central Clauses Act, 1897 (Central Act X 
of 1897), the Government of Karnataka accords consent to the extension of powers and jurisdiction to the 
member of the Delhi Special Police Establishment for registration and investigation of case registered in 
Mangalore North Police Station Cr. No.336/2005, U/S 489(C) IPC, against the accused for their fraudulent 
acts, and any other public servants or persons, in relation to, or in connection with the said offences, and 
any other offences committed in the course of the same transaction, arising out of the same facts, in 

regard to said case, within the whole State of Karnataka. 
By Order and in the name of the Governor of Karnataka, 
R. RANGAMANI 
PR- 926 Under Secretary to Government, 
Home and Transport Department (Crimes). 


